KN : 
ರ್‌ 


ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 04-03-2021 ಪ್ರಶ್ನೆ ಸ೦ಖ್ಯೆ: 100 (606) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಅ. ದೇವೇಗೌಡ(ಪದವೀಧರರ ಕ್ಲೇತ) 


ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 


ಉತ್ತರಿಸುವ ಸಚಿವರು: ಮುಖ್ಯಮಂತಿಗಳು 


ವಿಷಯ: ಸ್ವಚ್ಛ ಬೆಂಗಳೂರು ಕುರಿತು 


(ಅ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ನಗರವನ್ನು ಸ್ವಚ್ಛಿಗೊಳಿಸಲು 
ಇಲ್ಲಿಯವರೆವಿಗೂ ಎಷ್ಟು ಯಂತ್ರಗಳನ್ನು ಯಾವ ಯಾವ ದಿನಾಂಕಗಳಲ್ಲಿ ಖರೀದಿಸಲಾಗಿದೆ; 
ಖರೀದಿಸಲು ತಗಲಿರುವ ವೆಚ್ಚ ಎಷ್ಟು; ಮಾಸಿಕ ನಿರ್ವಹಣೆಗೆ ತಗಲುವ ವೆಚ್ಚ ಎಷ್ಟು; 
(ಪೂರ್ಣ ವಿವರ ನೀಡುವುದು) 


(ಆ) ಈ ಯಂತ್ರಗಳನ್ನು ಬಳಸಿ ನಗರದ ರಸ್ತೆಗಳನ್ನು ಸ್ವಚ್ಛಗೊಳಿಸುವ ಉದ್ದೇಶ 
ಸಂಪೂರ್ಣವಾಗಿ ಈಡೇರಿದೆಯೇ? 


